KA / BGGPO / 2515 /WPP -47 / 2009- 2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೫ ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್ ೧೬, ೨೦೧೦ ( ಭಾದ್ರಪದ ೨೫, ಶಕ ವರ್ಷ ೧೯೩೨) ಸಂಚಿಕೆ ೩೭ 

ಭಾಗ - ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು , ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 
ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 

ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 2 ಇಸಂಗ್ರ 2010 (1), ಬೆಂಗಳೂರು, ದಿನಾಂಕ:24ನೇ ಆಗಸ್ಟ್ , 2010 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ , 1999ರ ಕಲಂ 18 - ಎ ರ ಉಪಕಲಂ ( 2 ) 
ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಬಾಗಲಕೋಟ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ, ಬಾಗಲಕೋಟೆ, ಇದರ ಎಲ್ಲಾ 
ಸಂಗ್ರಹಣೆಗಳನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ , ವಿದ್ಯುನ್ಮಾನ ಸಂಗ್ರಹಣೆ ವೇದಿಕೆ ಮೂಲಕ (through e 
Procurement platform ) ಸಂಗ್ರಹಿಸತಕ್ಕದ್ದೆಂದು ಕರ್ನಾಟಕ ಸರ್ಕಾರ, ಈ ಮೂಲಕ ಗೊತ್ತುಪಡಿಸುತ್ತದೆ . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಲಲಿತಾ ಹಾ . ಹಂದಿಗೋಳ 

ಪೀಠಾಧಿಕಾರಿ -1, ( ಇ - ಆಡಳಿತ), 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 
PERSONNEL AND ADMINISTRATIVE REFORMS SECRETARIAT 

NOTIFICATION 
No .DPAR 2 EPR 2010 ( 1 ), Bangalore , Dated : 24th August, 2010 
In exercise of the powers conferred by sub -section (2 ) of section 18A of the Karnataka 
Transparency in Public Procurements Act , 1999 ( Karnataka Act 29 of 2000), the Government of 
Karnataka hereby specify that the Bagalkot City Development Authority., Bagalkot, shall , with immediate 
effect, procure all its procurements through e- Procurement platform . 

By Order and in the name of the Governor of Karnataka , 

LALITHA H . HANDIGOL 
PR - 791 

Desk Officer-1, (e-Governance ) 
Department of Personnel and Administrative Reforms. 


( ೮೭೯ ) 


eseso ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೬ , ೨೦೧೦ 

2007 – Ya 
EDUCATION SECRETARIAT 

NOTIFICATION 
No .ED 86 TPU 2006 , Bangalore, Dated : 11th August 2010 
Whereas the draft of the Karnataka Educational Institutions (Absorption of persons working as 
part time Lecturers in the Aided Private Educational Institutions ) (Special) Rules , 2010 was published as 
required by section 87 read with sub -section (1) of section 145 of the Karnataka Education Act, 1983 
(Karnataka Act 1 of 1995 ) in Notification No. ED 86 TPU 2006 dated 11th March 2010 in part -4A of the 
Karnataka Gazette dated 11th March 2010 inviting objections and suggestions from all persons likely to be 
affected thereby within fifteen days from the date of its publication in the official Gazette . 

And whereas said Gazette was made available to the public on 11th March 2010 

And whereas the objections and suggestions received within the period specified above , have 
been considered by the Government. 

Now therefore in exercise of the powers conferred by Section 87 read with sub -section (1 ) of the 
section 145 of the Karnataka Education Act, 1983 (Karnataka Act 1 of 1995 ), the Government of 
Karnataka hereby makes the following rules , namely : 

RULES 
1. Title and commencement:- ( 1) These rules may be called the Karnataka Educational 
Institutions (Absorption of persons working as part time Lecturers in the Aided Private Educational 
Institutions ) (Special) Rules, 2010 . 

(2 ) They shall come into force from the date of their publication in the Karnataka Gazette . 

2. Definitions .- (1) In these rules, unless the context otherwise requires : 
(a ) “ Aided Pre-University College ” means a college owned and managed by a Private Aided 

Educational Institution receiving salary grant from the Government and recognized by the State 

Government 
(b ) “ Commissioner" means the Commissioner of Pre -University Department. 
(c ) “ Part-time Lecturer” means a person , 
(i) appointed in a Private Aided 14 Grade College and working or worked as such with approval or 

permission of the Director or Commissioner of Collegiate Education . 
( ii) Who at the time of such appointment possessed the required educational qualification as 

specified by the Government for appointment as lecturers in Government Pre -University College 
from time to time in the subject in which he was assigned to teach ; and has obtained 50 percent 

or more but of less than 55 percent ofmarks in qualifying examination . 
(iii ) Who has worked as such for not less than two academic years 1993 - 94 and 1994 - 95 . 

Provided that, the persons belonging to the Scheduled Castes and Scheduled Tribes must have 
worked as such for not less than one academic year either during 1993 - 94 or 1994 -95 ; 

Provided further that, after his initial appointment as a part time lecturer , there shall be no break in 
his service for reasons directly attributable to him ; and 

(iv ) who had been working as such during the academic year 1993 -94 and 1994 -95 ; and 
(v ) who at the time of absorption under these rules continuously working as part time Lecturer and 

had no full time job or vocation and was not practicing any trade or profession or calling. 


- ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೬ , ೨೦೧೦ 

೮೮೧ 
(2 ) Other words and expressions used in these rules butnot defined therein shall have the same 
meaning assigned to it in the Karnataka Civil Services (General recruitment) Rules, 1977 and the 
Karnataka Educational Institutions (Pre-University Education ) Rules , 2006 . 

3. Absorption of part -time lecturers in private Aided Bifurcated Pre -University Colleges. 
( 1) Notwithstanding any thing contained in the Karnataka Education Act, 1983 (Karnataka Act 1 of 1985 ) 
and the Karnataka Educational Institutions (Pre -University Education ) Rules, 2006 or any other rules 
made or deemed to have been made under the provisions of the Karnataka Education Act, 1983, relating 
to recruitment of lecturers in Private Aided Institutions the management shall absorb the services of a part 
time Lecturer in the Private Aided Pre -University college in which he was or is working or in any other 
aided Pre -University under the same management with the approval of the Commissioner of Pre 
University within the sanctioned strength and approved grant- in - aid post of lecturers having full time work 
load in the Aided Pre-University Colleges . 

Provided that, where a part time lecturer can not be absorbed under sub -rule (1) for want of 
vacancy, he may be absorbed as and when a vacancy arises due to death , retirement or resignation , 
promotion or any other reason or otherwise of a lecturer in the same aided Pre -University College or any 
other aided Pre-University College under the samemanagement. 

Provided further that , appointment shall not be made under these rules against any post 
earmarked to be filled from among the candidates belonging to the Schedule Castes or the Schedule 
Tribes in accordance with the reservation provided by or under any law or any order, unless there are 
candidates belonging to such castes or tribes as the case may be, available from among the part time 
lecturers to be absorbed . Otherwise such posts shall be treated as backlog vacancy and shall be filled up 
accordingly . 

(2 ) For absorption of part -time lectures under sub -rule( 1), the college in which the part -time 
lecturer was or is working has to be taken as one unit. 

(3 ) In respect of the stop - gap lecturers and part time lecturers working in the same college , the 
stop -gap lecturers shall have a precedence over the part time lecturers for absorption under these rules. 

4 . Procedure for absorption of the part time lecturers.- (1 ) On the date of commencement of 
these rules , a screening committee consisting of Commissioner, Collegiate Education , Commissioner, 
Pre-University Education , Director, Collegiate Education shall be constituted by the State Government. 
The screening committee shall prepare a list of eligible candidates of Private Aided First Grade colleges 
for absorption under these rules after obtaining NOC from the concerned educational institution taking 
into consideration the sanctioned Aided posts with full time workload in the concerned aided subject in the 
Private Aided Pre -University College and after following the reservation prescribed by or under any law or 
the order issued from time to time and send such list to the Government for approval. 

(2 ) The Government, after receipt of the list under sub -rule ( 1), and after examining issue orders 
approving or otherwise the absorption in the post in the scale of pay ofLecturer in Pre -University college . 

(3 ) The entire process of recommendation of names of eligible part time lecturer and notifying 
such names so recommended by the committee shall as far as may be completed before one year from 
the date of commencement of these rules . 

5. Pay fixation , seniority , leave and pension of part time lecturers absorbed under these 
rules.- Notwithstanding anything contained in the Karnataka Education Act or any other rules governing 


೮೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೬ , ೨೦೧೦ 

ಭಾಗ - ೪ಎ 
conditions of service made or deemed to have been made under the Karnataka Education Act, the initial 
basic pay of an absorbed part time lecturer under these rules shall be fixed at the minimum of the scale 
of pay of the category of posts in which he is absorbed and the service rendered prior to the absorption 
shall not count for the purposes of seniority , leave or pension . 

6 . Applicability of other rules .- Subject to the provisions of these rules , all the rules governing 
the lecturers of the Aided Private Educational Institutions , shall be applicable to the persons absorbed 
under these rules . 

By Order and in the name of the Governor of Karnataka , 

S . H . KURIYAVAR 
PR- 796 

Under Secretary to Government, 

Education Department.( P. U .) 
ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಒ 108 ಸಿಎನ್‌ಎಸ್ 2010 , ಬೆಂಗಳೂರು, ದಿನಾಂಕ:18ನೇ ಆಗಸ್ಟ್ , 2010 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ:11 ) ರ ಪ್ರಕರಣ 29ರ ಉಪ ಪ್ರಕರಣ (1) ರ ಮೇರೆಗೆ ದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಮುಧೋಳ ತಾಲ್ಲೂಕಿನ ವ್ಯವಸಾಯೋತ್ಪನ್ನ 
ಮಾರಾಟ ಸಹಕಾರ ಸಂಘ ನಿ., ಮುಧೋಳ, ಬಾಗಲಕೋಟೆ ಜಿಲ್ಲೆ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡುತ್ತದೆ. 

1) ಶ್ರೀ ಸಗರಪ್ಪ ದಳವಾಯಿ , ಬರಗಿ ಗ್ರಾಮ , ಮುಧೋಳ ತಾಲ್ಲೂಕು. 
2) ಶ್ರೀಮತಿ ಸಾವಿತ್ರಿ ಗಂಗಾರಾಮ ಡಂಗಿ, ಸೈದಾಪುರ ಗ್ರಾಮ , ಮುಧೋಳ ತಾಲ್ಲೂಕು. 
3) ಶ್ರೀ ಮಾರುತಿ ರಾಮಸ್ವಾಮಿ ಕುರೆನ್ನವರ , ಮುದ್ದಾಪುರ ಗ್ರಾಮ , ಮುಧೋಳ ತಾಲ್ಲೂಕು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಆರ್.ಎಸ್. ನೂಲಿ 
ಪಿ . ಆರ್ . 780 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ, 
ಸರ್ಕಾರದ ಜಂಟಿ ಕಾರ್ಯದರ್ಶಿ , 

ಸಹಕಾರ ಇಲಾಖೆ. 
ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಾಣ 326 ಎಲ್ಇಟಿ 2008, ದಿನಾಂಕ:31ನೇ ಆಗಸ್ಟ್ 2010 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧ್ಯಾದೇಶ 2000ರ ( ಕರ್ನಾಟಕ ಅಧ್ಯಾದೇಶ ಸಂ .8) 
ಕಲಂ 7(1) ರ ಅಡಿಯಲ್ಲಿ ರಾಷ್ಟ್ರೀಯ ಸ್ವಾಸ್ಥ ಬಿಮಾ ಯೋಜನೆ ಅಡಿ ಯಾವುದೇ ಸಂಗ್ರಹಣೆಗೆ ಕುರಿತಂತೆ ವಿಶೇಷಾಧಿಕಾರಿ 
ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ , ಕಾರ್ಮಿಕ ಇಲಾಖೆ, ಬಾಲ ಕಾರ್ಮಿಕ ಕೋಶ, ಇವರನ್ನು ರಾಜ್ಯದ 
ಟೆಂಡರ್ ಬುಲೆಟಿನ್ ಅಧಿಕಾರಿಯನ್ನಾಗಿ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ವಿಮಲಾ ಕುಮಾರಿ 
ಪಿ . ಆರ್ . 787 

ಸರ್ಕಾರದ ಉಪ ಕಾರ್ಯದರ್ಶಿ , 

ಕಾರ್ಮಿಕ ಇಲಾಖೆ. 


- Ya ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೬, ೨೦೧೦ 

esesa 
HOME SECRETARIAT 

ORDER 
No.HD 378 SST 2010 , Bangalore , Dated : 25th August, 2010 
WHEREAS the Government of Karnataka having regard to the circumstances prevailing in the 
State is satisfied that it is necessary that all Commissioners of Police and all the District Magistrates 
should be empowered to exercise the powers under sub -section (2 ) of section 3 of the Karnataka 
prevention of Dangerous Activities of Boot-leggers , Drug - Offenders , Gamblers, Goondas, Immoral Traffic 
Offenders and Slum -Grabbers Act, 1985 (Karnataka Act, No. 12 of 1985 ). 

Now , therefore in exercise of the powers conferred by Sub -Section (2 ) of Section 3 of the 
Karnataka Prevention of Dangerous Activities of Boot leggers, Drug -Offenders, Gamblers, Goondas , 
Immoral Traffic Offenders and Slum -Grabbers Act, 1985 the Government of Karnataka hereby direct that 
all the Commissioners of Police and all the District Magistrates in the State shall exercise the powers 
conferred by sub -section (1) of Section 3 within the limits of their jurisdiction for a period of every three 
months from 10 .09 . 2010 to 08 . 12 .2010 . 

By Order and in the name of the Governor of Karnataka , 

K . C . SIDDAPPA 
PR -781 

Under Secretary to Government, 

Home Department, 
(Law and order, Cofeposa and Prosecution ). 
HOME SECRETARIAT 

NOTIFICATION 
No.HD 298 :POP : 2009, Bangalore , Dated :23rd August, 2010 
In exercise of the powers conferred by clause (s ) of section 2 of the Code of Criminal Procedure , 
1973 (Central Act 2 of 1974 ), the Government of Karnataka , hereby declare that with effect from the date 
of publication of this Notification in the Official Gazette , the areas and places specified in column (3 ) of the 
schedule below , shall cease to be within the jurisdiction of the Police Station specified in column (4 ) 
thereof and the said areas and places shall be included in the police station specified in column (2 ) 
thereof in respect of the offences specified below : 

SCHEDULE 
Name of the District/ Name of the Police Name of the areas and Name of the Police 
Police Sub -Division Station in which the 

places 

Station from the 
Circle areas and places 

jurisdiction ofwhich 
specified in column ( 3) 

the areas and places 
shall be included 

specified in column 
( 3) shall be excluded 


Ramanagara 
Ramanagara 
Division . 


District, Gnanabharathi Police Nagadevanahally , Bidadi Police Station , 
Sub - Station , Bangalore City . Sy.No. 27, Dhanvanthri Ramanagara District. 

Vana 
By Order and in the name of the Governor of Karnataka, 

B .M . LAKSHMINARAYANA 
Under Secretary to Government, 
Home Department, (Police Expenditure ) 


PR - 782 


೮೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೬ , ೨೦೧೦ 

ಭಾಗ - ೪ಎ 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 596 ವೆಚ್ಚ - 12 / 10 , ಬೆಂಗಳೂರು, ದಿನಾಂಕ:20ನೇ ಆಗಸ್ಟ್, 2010 
2010 -11ನೇ ಸಾಲಿನಲ್ಲಿ ಮಹಿಳಾ ತರಬೇತಿ ಯೋಜನೆಯ ಅಡಿ ಮಹಿಳೆಯರಿಗೆ ರಾಜ್ಯದ 30 ಜಿಲ್ಲೆಗಳಲ್ಲಿ 
ರೂ .89.40 ಲಕ್ಷಗಳ ವೆಚ್ಚದಲ್ಲಿ ಸಿದ್ಧಉಡುಪು/ ವಸ್ತುವಿನ್ಯಾಸ/ ಹೊಲಿಗೆ ಇತ್ಯಾದಿ ತರಬೇತಿಗಳನ್ನು ನೇರವಾಗಿ Apparel 
Training and Design Centre ಮೂಲಕ ಒದಗಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ - 1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

_ Apparel Training and Design Centre ಸಂಸ್ಥೆಯು ಈ ಕಾಮಗಾರಿಗಳನ್ನು ಬೇರೆಯವರ ಮುಖಾಂತರ 
ಕೈಗೊಳ್ಳುವುದಾದಲ್ಲಿ ಕೆ. ಟಿ. ಪಿ.ಪಿ . ಅಧಿನಿಯಮ ಮತ್ತು ನಿಯಮಗಳನ್ನು ಪಾಲಿಸಬೇಕು. ಉತ್ತಮ ಗುಣಮಟ್ಟದ ಉತ್ಪನ್ನ / 
ಸೇವೆಯನ್ನು ಸ್ಪರ್ಧಾತ್ಮಕ ದರದಲ್ಲಿ ಸಂಗ್ರಹಿಸುವುದನ್ನು ಸಂಗ್ರಹಣಾ ಸಂಸ್ಥೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಹೆಚ್. ಶೇಖರಪ್ಪ 
ಪಿ. ಆರ್ .784 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 643 ವೆಚ್ಚ -12/10, ಬೆಂಗಳೂರು, ದಿನಾಂಕ:20ನೇ ಆಗಸ್ಟ್ , 2010 
JNNURM -BSUP ಯೋಜನೆಯಡಿ ಬೆಂಗಳೂರು ನಗರದ ಹಂತ - | DBT ಪ್ಯಾಕೇಜ್ -II ರಲ್ಲಿ ಮೂಲಭೂತ 
ಸೌಲಭ್ಯಗಳೊಂದಿಗೆ ಪಾರ್ವತಿಪುರಂ ಕೊಳಚೆ ಪ್ರದೇಶದಲ್ಲಿ 36 ಮನೆಗಳು ( G + 3) ಮತ್ತು ಟ್ಯಾಂಕ್ ಮೊಹಲ್ಲಾ ಕೊಳಚೆ 
ಪ್ರದೇಶದಲ್ಲಿ 60 ಮನೆಗಳು ( G+ 3) ಒಟ್ಟು 96 ಮನೆಗಳು ( G+ 3), ಇದೇ ರೀತಿಯಾಗಿ ಹಂತ - || DBT ಪ್ಯಾಕೇಜ್ -1 ರಲ್ಲಿ 
ಮೂಲಭೂತ ಸೌಲಭ್ಯಗಳೊಂದಿಗೆ ವಸಂತಪುರ ಬ್ಲಾಕ್ - ಎ ರಲ್ಲಿ 156 ಮನೆಗಳು ( GF ), ರಾಜಗೋಪಾಲನಗರ ಕೊಳಚೆ 
ಪ್ರದೇಶದಲ್ಲಿ 144 ಮನೆಗಳು ( GF) ಮತ್ತು ಲಕ್ಷ್ಮಣರಾವ್ ನಗರ ಕೊಳಚೆ ಪ್ರದೇಶದಲ್ಲಿ 363 ಮನೆಗಳು ( GF) ಒಟ್ಟು 663 
ಮನೆಗಳು ( GF) ಹೀಗೆ ಒಟ್ಟು 759 ಮನೆಗಳ ನಿರ್ಮಾಣ ಹಾಗೂ ಮೂಲಭೂತ ಸೌಲಭ್ಯ ಕಾಮಗಾರಿಗಳನ್ನು ನೇರವಾಗಿ 
ನಿರ್ಮಿತಿ ಕೇಂದ್ರ, ಬೆಂಗಳೂರು ಇವರಿಗೆ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 
1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ವಸತಿ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ 
ನೀಡಿದೆ. 

ನಿರ್ಮಿತಿ ಕೇಂದ್ರ, ಬೆಂಗಳೂರು ಈ ಸಂಸ್ಥೆಯು ಸದರಿ ಕಾಮಗಾರಿಗಳನ್ನು ಬೇರೆಯವರ ಮುಖಾಂತರ 
ಕೈಗೊಳ್ಳುವುದಾದಲ್ಲಿ ಕೆ. ಟಿ. ಪಿ. ಪಿ. ಅಧಿನಿಯಮ ಮತ್ತು ನಿಯಮಗಳನ್ನು ಪಾಲಿಸಬೇಕು. ಉತ್ತಮ ಗುಣಮಟ್ಟದ 
ಉತ್ಪನ್ನ /ಸೇವೆಯನ್ನು ಸ್ಪರ್ಧಾತ್ಮಕ ದರದಲ್ಲಿ ಸಂಗ್ರಹಿಸುವುದನ್ನು ಸಂಗ್ರಹಣಾ ಸಂಸ್ಥೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಹೆಚ್ . ಶೇಖರಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ:ಆಇ 628 ವೆಚ್ಚ - 12 /10, ಬೆಂಗಳೂರು, ದಿನಾಂಕ :20ನೇ ಆಗಸ್ಟ್ 2010 
ಜ್ಞಾನಭಾರತಿ ಪ್ರಾದೇಶಿಕ ಸಾರಿಗೆ ಕಛೇರಿ ವ್ಯಾಪ್ತಿಯ ರೈಲ್ವೆಮೆನ್ ಮಲ್ಲತ್ತಹಳ್ಳಿಯಲ್ಲಿ ನಿರ್ಮಿಸಲಾಗುತ್ತಿರುವ ರೂ .1.70 
ಕೋಟಿ ವೆಚ್ಚದ ಸ್ವಯಂಚಾಲಿತ ಚಾಲನಾ ಪರೀಕ್ಷಾ ಪಥದ ಕಾಮಗಾರಿಗಳನ್ನು ನೇರವಾಗಿ ಮೆ : ಕಿಯೋನಿಕ್ಸ್ ಸಂಸ್ಥೆಗೆ ವಹಿಸಲು 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4( ಜಿ ) ರಡಿ ಪ್ರದತ್ತವಾದ ಅಧಿಕಾರ 
ಚಲಾಯಿಸಿ, ಸಾರಿಗೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಪಿ . ಆರ್‌. 785 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೬ , ೨೦೧೦ 

೮೮೫ 
ಮೆ : ಕಿಯೋನಿಕ್ಸ್ ಸಂಸ್ಥೆಯು ಈ ಕಾಮಗಾರಿಗಳನ್ನು ಬೇರೆಯವರ ಮುಖಾಂತರ ಕೈಗೊಳ್ಳುವುದಾದಲ್ಲಿ ಕೆ. ಟಿ. ಪಿ. ಪಿ. 
ಅಧಿನಿಯಮ ಮತ್ತು ನಿಯಮಗಳನ್ನು ಪಾಲಿಸಬೇಕು. ಉತ್ತಮ ಗುಣಮಟ್ಟದ ಉತ್ಪನ್ನ / ಸೇವೆಯನ್ನು ಸ್ಪರ್ಧಾತ್ಮಕ ದರದಲ್ಲಿ 
ಸಂಗ್ರಹಿಸುವುದನ್ನು ಸಂಗ್ರಹಣಾ ಸಂಸ್ಥೆಯು ದೃಢಪಡಿಸಿಕೊಳ್ಳುವುದು, 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಹೆಚ್. ಶೇಖರಪ್ಪ 
ಪಿ . ಆರ್ .786 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಸಿಆಸುಇ 2 ಇಸಂಗ್ರ 2010( 2), ಬೆಂಗಳೂರು, ದಿನಾಂಕ:24ನೇ ಆಗಸ್ಟ್ 2010 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ , 1999ರ ಕಲಂ 18 - ಎ ರ ಉಪಕಲಂ ( 2) 
ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಮುದ್ರಣ ಲೇಖನಾ ಸಾಮಗ್ರಿ ಮತ್ತು ಪ್ರಕಟಣೆಗಳ ನಿರ್ದೇಶನಾಲಯ, 
ಬೆಂಗಳೂರು ಇದರ ಎಲ್ಲಾ ಸಂಗ್ರಹಣೆಗಳನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ, ವಿದ್ಯುನ್ಮಾನ ಸಂಗ್ರಹಣೆ ವೇದಿಕೆ ಮೂಲಕ 
(through e- Procurement platform) ಸಂಗ್ರಹಿಸತಕ್ಕದ್ದೆಂದು ಕರ್ನಾಟಕ ಸರ್ಕಾರ , ಈ ಮೂಲಕ ಗೊತ್ತುಪಡಿಸುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಲಲಿತಾ ಹಾ . ಹಂದಿಗೋಳ 

ಪೀಠಾಧಿಕಾರಿ -1, ( ಇ - ಆಡಳಿತ), 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 
PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 2 EPR 2010 (2 ), Bangalore, Dated: 24th August, 2010 
In exercise of the powers conferred by sub -section (2) of section 18A of the Karnataka 
Transparency in Public Procurements Act, 1999 (Karnataka Act 29 of 2000), the Government of 
Karnataka hereby specify that the Department of Printing , Stationery and Publications , Bengaluru , shall, 
with immediate effect, procure all its procurements through e-Procurement platform . 

By Order and in the name of the Governor of Karnataka , 

LALITHA H . HANDIGOL 
PR - 788 

Desk Officer -1 , ( e -Governance ) 

Department of Personnel and Administrative Reforms. 
KARNATAKA GOVERNOR S SECRETARIAT 

NOTIFICATION 
No .GS 5 HUM 2010 , Bangalore, Dated :26th August, 2010 
WHEREAS , The Board of Management, University of Horticultural Sciences, Bagalkot was 
constituted in terms of Section 12( 1) of the University of Horticultural Sciences Act, 2009 vide Notification 
No.GS 5 HUM 2010 Dated : 28th May, 2010 , leaving the position under Section 12 (2 ) (xii) vacant for want 
of appropriate proposal from the Vice -Chancellor , University of Horticultural Sciences , Bagalkot. 

WHEREAS, the Vice - Chancellor , University of Horticultural Sciences , Bagalkot has conveyed his 
nominee as per the provisions of Section 12 (2 ) (xii ) of the University of Horticultural Sciences Act, 2009 . 

NOW , therefore , I, H .R . BHARDWAJ, Governor of Karnataka and Chancellor of the University of 
Horticultural Sciences, Bagalkot, in exercise of the powers conferred under Section 12( 1) of the University 
of Horticultural Sciences Act, 2009 hereby appoint the following person on the Board of Management of 
the University of Horticultural Sciences , Bagalkot: 


16 


೮೮೬ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಸೆಪ್ಟೆಂಬರ್ ೧೬ , ೨೦೧೦ 

ಭಾಗ - ೪ 
Section 

Category SI.No . 

Person appointed 
12( 2)( xi) One Dean to be nominated by 

Prof. B . Satyanarayan Reddy, Dean , 
the Vice - Chancellor by 

KRCCH , Arabhavi. 
rotation for a period of two 

years . 
The term of the above member shall be for two years from the date of this Notification . 

H . R . BHARDWAJ 

Governor and Chancellor 
PR- 789 

M . P . GOVINDA RAJU 

Under Secretary to Governor. 
ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಒ 10 ಸಿಎನ್ಎಸ್ 2009 , ಬೆಂಗಳೂರು, ದಿನಾಂಕ:25ನೇ ಆಗಸ್ಟ್ 2010 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ : 11) ರ ಪ್ರಕರಣ 29ರ ಉಪ ಪ್ರಕರಣ (1) ರ ಮೇರೆಗೆ 
ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಮಂಗಳೂರು ತಾಲ್ಲೂಕಿನ 
ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ., ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ, ಇದರ ಆಡಳಿತ ಮಂಡಳಿಗೆ 
ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡುತ್ತದೆ. 

1) ಶ್ರೀಮತಿ ಲೀಲಾ ಬಂಜನ್ ಕಂಬಳಬೆಟ್ಟು ಮನೆ, 10ನೇ ತೋಕೂರು ಹಳೆಯಂಗಡಿ ಅಂಚೆ, ಮಂಗಳೂರು 

ತಾಲ್ಲೂಕು. 
2) ಶ್ರೀ ಚರಣ್‌ರಾಜ್ , ಧರ್ಮಣ್ಣ ಕಾಂಪೌಂಡ್, ಭಟ್‌ನಗರ, ಉಳ್ಳಾಲ - 575202. 
3) ಶ್ರೀ ಪ್ರಭಾಕರ್ ಸೂಟರ್‌ಪೇಟೆ ಬಿನ್ ಕಾಂತರ, ಶ್ರೀಕಾಂತ್ , ಸೂಟರ್‌ಪೇಟೆ ಅಂಚೆ, ಕಂಕನಾಡಿ, ಮಂಗಳೂರು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

* ಆರ್.ಎಸ್ . ನೂಲಿ 
ಪಿ . ಆರ್. 790 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ, 
ಸರ್ಕಾರದ ಜಂಟಿ ಕಾರ್ಯದರ್ಶಿ , 

ಸಹಕಾರ ಇಲಾಖೆ. 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಒಣ 176 ಪಿಎಂಎಸ್ 2009 , ಬೆಂಗಳೂರು, ದಿನಾಂಕ:24ನೇ ಆಗಸ್ಟ್ 2010 
1872ರ ಇಂಡಿಯನ್ ಕ್ರಿಶ್ಚಿಯನ್ ಮ್ಯಾರೇಜ್ ಕಾಯಿದೆಯ 9ನೇ ಕಲಂನಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ ಇಂಡಿಯನ್ ಕ್ರಿಶ್ಚಿಯನ್ ಮ್ಯಾರೇಜ್ ( ಕರ್ನಾಟಕ) ನಿಯಮಗಳು 1961ರಂತೆ ಕಾರ್ಯನಿರ್ವಹಿಸಲು ಪಾಸ್ಟರ್ 
ಡ್ಯಾನಿಯಲ್ ಎಡ್ಮಿನ್, ನಂ.14 , ಹೆಣ್ಣೂರು ಮುಖ್ಯರಸ್ತೆ, ಸೆಂಟ್ ಥಾಮಸ್ ಟೌನ್, ಕಾಚರಕನಹಳ್ಳಿ, ಬೆಂಗಳೂರು ಇವರಿಗೆ 
ಮೇಲಿನ ಕಾಯ್ದೆಯಡಿಯಲ್ಲಿ ಬೆಂಗಳೂರು ಜಿಲ್ಲೆ ಆಡಳಿತ ವ್ಯಾಪ್ತಿಗೆ ಮಾತ್ರ ಸೀಮಿತಗೊಳಿಸಿ, ವಿವಾಹ ವಿಧಿಯನ್ನು 
ನೆರವೇರಿಸಲು ಸದರಿ ಕಾಯ್ದೆಯಡಿಯಲ್ಲಿ ಸೂಚಿಸಿರುವ ಷರತ್ತುಗಳನ್ನು ಪೂರೈಸುವ ಷರತ್ತಿಗೊಳಪಟ್ಟು ಅನುಮತಿಯನ್ನು 
ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಆಲಿಸ್ ಗೊನ್ಸಾಲ್ವಿಸ್ 
ಪಿ . ಆರ್ . 795 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ರಹದಾರಿ ಮತ್ತು ವಿದೇಶಿಯರು) 


